ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 335 
ಸದಸ್ಯರ ಹೆಸರು ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ 
ಸಂಸ್ಥೆಗಳಿಂದ ಚುನಾಯಿತರಾದವರು) 

ಉತ್ತರಿಸುವ ದಿನಾಂಕ 14/09/2021 

ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ, ಸಣ್ಣ 

2 ಕೈಗಾರಿಕೆಗಳು ಹಾಗೂ ಸಾರ್ವಜನಿಕ 
ಉದ್ಯಮಗಳ ಸಚಿವರು. 

ಪ್ರ. ಪ್ರಶ್ನೆ ಉತ್ತರ 
ಸಂ. 
(ಅ) | ರಾಜ್ಯದಲ್ಲಿ ಹೊಸದಾಗಿ 


ಪಟ್ಟಣ ಪಂಚಾಯಿತಿ, ಪುರಸಭೆ 
ಮತ್ತು ನಗರಸಭೆಗಳಾಗಿ 
ನಗರಗಳನ್ನು ಉನ್ನತೀಕರಿಸುವ 
ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೆಳಿ ಹಾಗಿದ್ದಲ್ಲಿ, 
ಹೊಸದಾಗಿ 
ಉನ್ನತೀಕರಿಸುತ್ತಿರುವ 
ನಗರಗಳು ಯಾವುವು 
(ಜಿಲ್ಲಾವಾರು ವಿವರ 
ನೀಡುವುದು); 


ಪ್ರಸ್ತುತ, ಸರ್ಕಾರದಲ್ಲಿ ಕೊಡಗು ಜಿಲ್ಲೆಯ ವಿರಾಜಪೇಟೆ ಪಟ್ಟಣ 
ಪಂಚಾಯತಿಯನ್ನು ಪುರಸಭೆಯನ್ನಾಗಿ ಉನ್ನತೀಕರಿಸುವ 
ಪ್ರಸ್ತಾವನೆಯು ಇದ್ದು, ಸದರಿ ಪ್ರಸ್ತಾವನೆಯನ್ನು ಕರ್ನಾಟಕ 
ಪುರಸಭೆಗಳ ಕಾಯ್ದೆ 1964 ರ ಕಲಂ೦-3, 9, 335, 335(ಬಿ) & 349 
ರನ್ವಯ ಪರಿಶೀಲಿಸಲಾಗುತಿದೆ. 


(ಆ) 


ಈ ಹಿಂದೆ ಉನ್ನತೀಕರಿಸಲ್ಪಟ್ಟಿ 
ಪಟ್ಟಣ ಪಂಚಾಯಿತಿ, ಪುರಸಭೆ 
ಮತ್ತು ನಗರಸಭೆಗಳು 
ಮೂಲಭೂತ ಸೌಲಭ್ಯಗಳಿಂದ 
ವಂಚಿತರಾಗಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೆಳಿ ಹಾಗಿದ್ದಲ್ಲಿ, ಈ 
ಸೈಳೀಯ ಸಂಸ್ಥೆಗಳನ್ನು 
ಅಭಿವೃದ್ಧಿಪಡಿಸಲು ಯಾವ 
ಯೋಜನೆಗಳನ್ನು 
ಸಿದ್ದಪಡಿಸಲಾಗಿದೆ (ವಿವರ 
ನೀಡುವುದು); 


ಈ ಹಿಂದೆ ಉನ್ನತೀಕರಿಸಲ್ಪಟ್ಟ ಪಟ್ಟಣ ಪಂಚಾಯಿತಿ, ಪುರಸಭೆ 
ಮತ್ತು ನಗರಸಭೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು 
ಕಲ್ಪಿಸಲು ಯೋಜನೆವಾರು ವಿವರ ಈ ಕೆಳಕಂಡಂತಿದೆ. 
ಎಸ್‌.ಎಫ್‌.ಸಿ ಮುಕ್ತನಿಧಿ ಅನುದಾಸನ:- 

ಎಸ್‌.ಎಫ್‌.ಸಿ ಮುಕ್ತನಿಧಿ ಅನುದಾನದಡಿಯಲ್ಲಿ ಮೂಲಭೂತ 
ಸೌಕರ್ಯ ಕಲ್ಪಿಸಲು (1 ಕುಡಿಯುವ ನೀರು 2) ತರಕಾರಿ 
ಮಾರುಕಟ್ಟೆ 3) ಮಾಂಸ, ಕೋಳಿ ಹಾಗೂ ಮೀನು ಮಾರುಕಟ್ಟೆ 
4) ಸಣ್ಣ ಪ್ರಮಾಣದ ಮಾರುಕಟ್ಟೆ ನಿರ್ಮಾಣ (5) ಸಾರ್ವಜನಿಕ 
ಶೌಚಾಲಯಗಳ ವಿರ್ಮಾಣ ಮಾಡುವುದು (ಈ ಸ್ಮಶಾವ 
ಅಭಿವೃದ್ಧಿ (7 ಆಂತರಿಕ ರಸ್ತೆಗಳ ಮತ್ತು ಚರಂಡಿಗಳ 
ನಿರ್ಮಾಣ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. 


ಎಸ್‌.ಎಫ್‌.ಸಿ ಕುಡಿಯುವ ನೀರು ಅನುದಾನ :- 

ಎಸ್‌.ಎಫ್‌.ಸಿ ಕುಡಿಯವ ನೀರು ಅನುದಾನದಡಿ (1 ಕೊಳವೆ 
ಬಾವಿಗಳನ್ನು ಆಳಗೊಳಿಸುವುದು/ ಸ್ವಜ್ಜೆಗೊಳಿಸುವುದು (2 
ಹೈಡ್ರೋಫ್ಯಾಕ್ಕರಿ೦ಗ್‌ (3) ನೀರು ಸರಬರಾಜು ಪೈಪುಗಳ 
ದುರಸ್ಥಿ! ಬದಲಾವಣೆ (4) ಹೊಸ ಕೊಳವೆ ಬಾವಿಗಳನ್ನು 
ಕೊರೆಯಲು ಹಾಗೂ ಪಂಪು ಮೋಟಾರ್‌ ಅಳವಡಿಸುವ 
ಕಾಮಗಾರಿ (5) ಕುಡಿಯುವ ನಿೀೀರು ಸರಬರಾಜು ಕಾಮಗಾರಿಗಳಿಗೆ 
ಅವಶ್ಯವಿರುವ ಪಂಪು ಮೋಟಾರ್‌, ಪೈಪ್‌ ಲೈನ್‌ ಮತ್ತು ಇತರೆ 
ಸಲಕರಣೆಗಳ ಸಂಗ್ರಹಣೆ ಮೊದಲಾದ ಕಾಮಗಾರಿಗಳನ್ನು 
ತೆಗೆದುಕೊಳ್ಳಲಾಗಿರುತ್ತದೆ. 


ಎಸ್‌.ಎಫ್‌.ಸಿ ವಿಶೇಷ ಅನುದಾನ:- 

ಮಾನ್ಯ ಮುಖ್ಯಮಂತಿಗಳ ವಿವೇಚನಾನುಸಾರ ನಗರ ಸ್ಥಳೀಯ 
ಸಂಸ್ಥೆಗಳಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು 
ಎಸ್‌.ಎಫ್‌.ಸಿ ವಿಶೇಷ ಅನುದಾನವನ್ನು ಮಂಜೂರು ಮಾಡಿ 
ಬಿಡುಗಡೆಗೊಳಿಸುತ್ತಿರುತ್ತದೆ. 

14ನೇ ಮತ್ತು 15ನೇ ಹಣಕಾಸು ಯೋಜನೆಯ: 

14ನೇ ಮತ್ತು 15ನೇ ಹಣಕಾಸು ಯೋಜನೆಯ ಅನುದಾನ 
ಹಂಚಿಕೆ ಮಾಡಿ ಬಿಡುಗಡೆಗೊಳಿಸಲಾಗಿದೆ ಹಾಗೂ ಸದರಿ 
ಅನುದಾನದಲ್ಲಿ ನಗರ ಸ್ನಳೀಯ ಸಂಸ್ಥೆಗಳು ಯೋಜನೆಯ 
ಮಾರ್ಗಸೂಚಿಯನ್ವಯ ಮೂಲಭೂತ ಸೌಕರ್ಯಗಳ 


ಸಾಮಿಗಾರಿಗಳನ್ನು ಕೈಗೊಂಡು ಅನುಷ್ಠಾನಗೊಳಿಸುತ್ತಿವೆ. 


(ಇ) 


ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ 
ಪ್ರಸ್ತುತ ಉನ್ನತೀೀಕರಿಸುತ್ತಿರುವ 
ಸಳೀಯ ಸಂಸ್ಥೆಗಳಾವುವು 
ತಾಲೂಕುವಾರು ವಿವರ 
ನೀಡುವುದು); 


ಇರುವುದಿಲ್ಲ. 


(ಈ) 


ವಾಗಮಂಗಲ ತಾಲೂಕಿನಲ್ಲಿ 
ಉನ್ನತೀಕರಿಸಲ್ಬಟ್ಟಿ ; 
ನಾಗಮಂಗಲ ಪುರಸಭೆ ಮತ್ತು 
ಬೆಳೂರು ಪಟ್ಟಣ 
ಪಂಚಾಯಿತಿಗಳಲ್ಲಿ ಅಗತ್ಯ 
ಮೂಲಭೂತ ಸೌಲಭ್ಯಗಳ 
ಕೊರತೆಯಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ 


ನಾಗಮಂಗಲ ತಾಲೂಕಿನಲ್ಲಿ ಉನ್ನತೀಕರಿಸಲ್ಪಟ್ಟ 
ನಾಗಮಂಗಲ ಪುರಸಭೆ ಮತ್ತು ಬೆಳ್ಳೂರು ಪಟ್ಟಿ ' 
ಪಂಚಾಯತಿಗಳಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು 
ಹಂತ ಹಂತವಾಗಿ ಅನುಷ್ಠಾನಗೊಳಿಸಲಾಗುವುದು. 


(ಉ) 


ಹಾಗಿದ್ದಲ್ಲಿ ನಾಗಮಂಗಲ 
ಪುರಸಭೆ ಮತ್ತು ಬೆಳ್ಳೂರು 
ಪಟ್ಟಣ ಪಂಚಾಯಿತಿಗಳನ್ನು 
ಅಬಿವೃದಿಪಡಿಸಲು ಯಾವ 
ಯಾವ ಯೋಜನೆ 
ಅಮುಷ್ಠಾನಗೊಳಿಸಲಾಗಿದೆ; 


'ಯೋಜನೆ ಯಾವ ಹಂತದಲ್ಲಿದೆ 


(ವಿವರ ನೀಡುವುದು); 


ನಾಗಮಂಗಲ ಪುರಸಭೆ ಮತ್ತು ಬೆಳ್ಳೂರು ಪಟ್ಟಣ 
ಪಂಚಾಯತಿಗಳನ್ನು ಅಭಿವೃದ್ಧಿಪಡಿಸಲು - 
ಅನುಷ್ಠಾನಗೊಳಿಸಲಾಗಿರುವ ಯೋಜನೆವಾರು ವಿವರ ಈ 
ಕೆಳಕಂಡಂತಿದೆ. 


ನಗರೋತ್ಥಾನ: 


ನಾಗಮಂಗಲ ಪುರಸಭೆ: ನಗರೋತ್ಥಾನ (ಮುನಿಸಿಪಾಲಿಟಿ) - 
3ನೇ ಹಂತದ ಯೋಜನೆಯಡಿಯಲ್ಲಿ ರಸ್ತೆ, ಚರಂಡಿ ಅಭಿವೃದ್ಧಿ 
ಹಾಗೂ ಕುಡಿಯುವ ನೀರಿನ ಒಟ್ಟು 14 ಕಾಮಗಾರಿಗಳು 
ಅನುಮೋದನೆಗೊಂಡಿದ್ದು, ಈಗಾಗಲೇ ಕೆ. ಯು.ಡಬ್ಬ್ಲುಎಸ್‌. & 
ಡಿ.ಬಿ. ಮಂಡ್ಯರವರಿಂದ ರೂ.104.02 ಲಕ್ಷಗಳ 02 
ಕಾಮಗಾರಿಗಳು ಮತ್ತು ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ 
ರೂ.65.98 ಲಕ್ಷಗಳ 03 ಕಾಮಗಾರಿಗಳು ಪೂರ್ಣಗೊಂಡು 
ವೆಚ್ಚವಾಗಿರುತ್ತದೆ ಹಾಗೂ ಒಳಚರಂಡಿ ವ್ಯವಸ್ಥೆಗಾಗಿ 
ರೂ.107.15 ಲಕ್ಷಗಳನ್ನು ಕೆ.ಯು.ಡಬ್ಬ್ಲು.ಎಸ್‌. ಅಂಡ್‌ ಡಿ.ಬಿ.ಗೆ 
ವಂತಿಕೆಯಾಗಿ ನೀಡಲಾಗಿದೆ. ಕುಡಿಯುವ ನೀರು, ರಸ್ತೆ ಮತ್ತು 
ಚರಂಡಿ ಕಾಮಗಾರಿಗಳ ರೂ.360.35 ಲಕ್ಷಗಳ 08 ಕಾಮಗಾರಿಗಳು 
ಪ್ರುಗತಿಯಲ್ಲಿರುತ್ತವೆ. 

ಬೆಳ್ಳೂರು ಪಟ್ಟಣ ಪಂಚಾಯಿತಿ: 
ನಗರೋತ್ಸಾನ(ಮುನಿಸಿಪಾಲಿಟಿ) - 3 ನೇ ಹಂತದ 
ಯೋಜನೆಯಡಿ ರೂ.200.00 ಲಕ್ಷಗಳನ್ನು ಕೆ..ಯು.ಡಬ್ಬು.ಎಸ್‌. 
೩ ಡಿ.ಬಿ. ಮಂಡ್ಯರವರಿಗೆ ಕುಡಿಯುವ ನೀರಿನ ಕಾಮಗಾರಿ 
ಅನುಷ್ಠಾನಗೊಳಿಸಲು ಠೇವಣಿ ನೀಡಲಾಗಿದೆ ಹಾಗೂ 


'' ರೂ.225.00 ಲಕ್ಷಗಳ 05 ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳು 
ಪ್ರಗತಿಯಲ್ಲಿರುತ್ತವೆ. 


ಸ್ನಚ್‌ ಭಾರತ್‌ ಮಿಷನ್‌ : 

ನಾಗಮಂಗಲ ಪುರಸಭೆ ಮತ್ತು ಬೆಳ್ಳೂರು ಪಟ್ಟಣ 

| ಪಂಚಾಯತಿಗಳನ್ನು ಅಭಿವೃದ್ದಿಪಡಿಸಲು ಸ್ವಜ್ಞ ಭಾರತ 
ಯೋಜನೆಯಡಿ ವೈಯಕ್ತಿಕ ಶೌಚಾಲಯಗಳ ನಿರ್ಮಾಣ, 
ಐ.ಇ.ಸಿ ಮತ್ತು ಘನತ್ಯಾಜ್ಯ ವಸ್ತು ನಿರ್ವಹಣೆಯ 
ಕಾಮಗಾರಿಗಳನ್ನು ಕೈಗೆತ್ತಿ ಕೊಳ್ಳಲಾಗಿದೆ. ಯೋಜನೆಯ 
ಅನುಷ್ಠಾನದ ವಿವರಗಳನ್ನು ಅನುಬಂಧ-1 ರಲ್ಲಿ ಲಗತ್ತಿಸಿದೆ. 


ಎಸ್‌.ಎಫ್‌.ಸಿ ಮುಕ್ತವಿಧಿ ಹಾಗೂ ಎಸ್‌.ಎಫ್‌.ಸಿ ಕುಡಿಯುವ 
ನೀರು: 

ನಾಗಮಂಗಲ ಪುರಸಭೆ ಹಾಗೂ ಬೆಳ್ಳೂರು ಪಟ್ಟಣ 
ಪಂಚಾಯಿತಿಗಳಿಗೆ ಎಸ್‌.ಎಫ್‌.ಸಿ ಮುಕ್ತವಿಧಿ ಹಾಗೂ 
ಎಸ್‌.ಎಫ್‌.ಸಿ ಕುಡಿಯುವ ನೀರು ಅನುದಾನದ ವಿವರಗಳನ್ನು 
ಅನುಬಂಧ-02 ರಲ್ಲಿ ಲಗತ್ತಿಸಿದೆ. 


14ನೇ ಹಣಕಾಸು ಆಯೋಗದ ಅನುದಾನ: 


ನಾಗಮಂಗಲ ಪುರಸಭೆ: 2019-20 ಸೇ ಸಾಲಿನ 14ನೇ ಹಣಕಾಸು 
ಯೋಜನೆಯ 06 ಕಾಮಗಾರಿಗಳನ್ನು ರೂ.78.82 ಲಕ್ಷಗಳಲ್ಲಿ 
'ಅನುಷ್ಠಾನಗೊಳಿಸಲಾಗಿರುತ್ತದೆ. 01 ಕಾಮಗಾರಿಯು 
ಪುಗತಿಯಲ್ಲಿರುತ್ತದೆ. 

ಬೆಳ್ಳೂರು ಪಟ್ಟಣ ಪಂಚಾಯಿತಿ: 2019-20 ನೇ ಸಾಲಿನ 14ನೇ 
ಹಣಕಾಸು ಯೋಜನೆಯ 03 ಕಾಮಗಾರಿಗಳನ್ನು ರೂ.49.89 
ಲಕ್ಷಗಳಲ್ಲಿ ಅನುಷ್ಠಾನಗೊಳಿಸಲಾಗಿರುತ್ತದೆ. 03 ಕಾಮಗಾರಿಗಳು 
ಪುಗತಿಯಲ್ಲಿರುತ್ತವೆ. 01 ಕಾಮಗಾರಿಯನ್ನು ಟೆಂಡರ್‌ 
ಕರೆಯಬೇಕಾಗಿರುತ್ತದೆ. > 


"15 ನೇ ಹಣಕಾಸು ಆಯೋಗದ ಅನುದಾನ: 


ನಾಗಮಂಗಲ ಪುರಸಭೆ: 2020-21 ನೇ ಸಾಲಿನ 15ನೇ ಹಣಕಾಸು 
ಯೋಜನೆಯ 10 ಕಾಮಗಾರಿಗಳಲ್ಲಿ 01-:ಕಾಮಗಾರಿಯನ್ನು 
ಅನುಷ್ಠಾನಗೊಳಿಸಲಾಗಿರುತ್ತದೆ. ರೂ.55.00 ಲಕ್ಷಗಳ 06 
ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ರೂ.28.54 ಲಕ್ಷೆಗಳ 03 
ಕಾಮಗಾರಿಗಳಿಗೆ ಟೆಂಡರ್‌ ಕರೆಯಬೇಕಾಗಿರುತ್ತದೆ. 2021-22 ನೇ 
ಸಾಲಿನ ಕ್ರಿಯಾಯೋಜನೆಗೆ ಅನುಮೋದನೆ 
ನೀಡಬೆಾಗಿರುತ್ತದೆ. 

ಜೆಳೂರು ಪಟ್ಟಣ ಪಂಚಾಯಿತಿ:2020-21ನೇ ಸಾಲಿನ 15 ನೇ 
ಹಣಕಾಸು ಯೋಜನೆಯ 09 ಕಾಮಗಾರಿಗಳಲ್ಲಿ 01 
ಕಾಮಗಾರಿಯನ್ನು ಅನುಷ್ಮಾನಗೊಳಿಸಲಾಗಿರುತ್ತದೆ. ರೂ.39.00 
ಲಕ್ಷಗಳ 03 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ರೂ.34.95 
ಲಕ್ಷಗಳ 03 ಕಾಮಗಾರಿಗಳು ಟೆಂಡರ್‌ ಪ್ರಕ್ರಿಯೆಯಲ್ಲಿರುತ್ತವೆ. 
ರೂ.42.00 ಲಕ್ಷಗಳ 02 ಕಾಮಗಾರಿಗಳಿಗೆ ಟೆಂಡರ್‌ 
ಕೆರೆಯಬೆಾಗಿರುತ್ತದೆ. 

2021-22 ನೇ ಸಾಲಿನ ಕ್ರಿಯಾಯೋಜನೆಗೆ ಅನುಮೋದನೆ 
ನೀಡಬೆಕಾಗಿರುತ್ತದೆ. | 


(ಊ) | ಹಾಗಿದ್ದಲ್ಲಿಯಾವ 
ಕಾಲಮಿತಿಯೊಳಗೆ ಯೋಜನೆ 
ಸಿದ್ಧಪಡಿಸಿ ಅನುಷ್ಠಣ 
ಮಾಡಲಾಗುವುದು: ಈ ಬಗ್ಗೆ 
ಸರ್ಕಾರದ ನಿಲುವೇನು (ವಿವರ 
ನೀಡುವುದು)? 


"ಯೋಜನಾವಾರು ಸಿದ್ದಪಡಿಸಿ ಅನುಷ್ಠಾನ ಮಾಡಲಾಗುವ 


ವಿವರ ಈ ಕೆಳಕಂಡಂತಿದೆ. 

ನಗರೋತ್ಥಾನ: 

ನಗರೋತ್ಥಾನ(ಮುನಿಸಿಪಾಲಿಟಿ)- 3ನೇ ಹಂತದ 
ಯೋಜನೆಯಡಿ ಪ್ರಗತಿಯಲ್ಲಿರುವ ಕಾಮಗಾರಿಗಳನ್ನು 
ಡಿಸೆಂಬರ್‌-2021 ರ ಮಾಹೆಯ ಅಂತ್ಯದೊಳಗೆ 
ಪೂರ್ಣಗೊಳಿಸಲು ಕ್ರುಮವಹಿಸಲಾಗುತ್ತದೆ ಎಂದು ಯೋಜನಾ 
ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ ಕೋಶ, ಮಂಡ್ಯ 
ಜಿಲ್ಲೆರವರು ವರದಿ ಮಾಡಿರುವಂತೆ ಸಲ್ಲಿಸಿದೆ. 

ಸಚ್‌ ಭಾರತ್‌ ಮಿಷನ್‌ : 

ಸ್ವಚ್‌ ಭಾರತ ಯೋಜನೆಯ ಮಾರ್ಗಸೂಚಿಗಳ್ಳಯ ಎಲ್ಲಾ 


ಘಟಕಗಳ 100% ರಷ್ಟು ಪ್ರಗತಿಯನ್ನು ಮಾರ್ಚ್‌-2022 ರೊಳಗೆ 


ಪೂರ್ಣಗೊಳಿಸಬೇಕಿದ್ದ, ನಾಗಮಂಗಲ ಪುರಸಭೆ ಮತ್ತು 


ಬೆಳ್ಳೂರು ಪಟ್ಟಣ ಪಂಚಾಯಿತಿಗೆ ಎಸ್‌.ಬಿ.ಎಂ 


ಮಾರ್ಗಸೂಚಿಗಳ್ಳಯ ಪೂರಕ ಅನುದಾನಗಳನ್ನು ಬಿಡುಗಡೆ 
ಮಾಡಲಾಗಿರುತ್ತದೆ ಮತ್ತು ಕಾಲ ಕಾಲಕ್ಕೆ ಪ್ರಗತಿ ಪರಿಶೀಲನಾ 
ಸಭೆಗಳನ್ನು ಆಯೋಜಿಸಿ ಪ್ರಗತಿಯ ವಿವರಗಳನ್ನು 
ಪಡೆಯಬಾಗಿರುತ್ತದೆ. (ಪ್ರಗತಿಯ ವಿವರಗಳನ್ನು ಅನುಬಂಧ:1A 
ರಲ್ಲಿ, ಲಗತಿಸಿದೆ) 

ಎಸ್‌.ಎಫ್‌.ಸಿ ಮುಕ್ತನಿಧಿ ಹಾಗೂ ಎಸ್‌.ಎಫ್‌.ಸಿ ಕುಡಿಯುವ 
ನೀರು: 

ಎಸ್‌.ಎಫ್‌.ಸಿ ಮುಕ್ತವಿಧಿ ಹಾಗೂ ಎಸ್‌.ಎಫ್‌.ಸಿ ಕುಡಿಯುವ 
ನೀರು ಮಾರ್ಗಸೂಚಿಗಳನ್ನಯ ವಿಗಧಿತ ಕಾಲಮಿತಿಯೊಳಗೆ 
ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. 


14ನೇ ಮತ್ತು 15ನೇ ಹಣಕಾಸು ಆಯೋಗ: 

14ನೇ ಮತ್ತು 15ನೇ ಹಣಕಾಸು ಆಯೋಗದ ಅನುದಾನದ 
2020-21 ನೇ ಸಾಲಿನವರೆಗಿನ ಅನುದಾನದ ಬಾಕಿ ಇರುವ 
ಕಾಮಗಾರಿಗಳನ್ನು ಡಿಸೆಂಬರ್‌-2021ರೊಳಗೆ ಮತ್ತು 2021-22 
ನೇ ಸಾಲಿನ ಅನುದಾನದ ಕಾಮಗಾರಿಗಳನ್ನು ಮಾರ್ಚ್‌-2022 
ಮಾಹೆ ಅಂತ್ಯದೊಳಗೆ 100% ರಷ್ಟು ಕಾಮಗಾರಿಗಳನ್ನು 
ಅನುಷ್ಠಾನಗೊಳಿಸಲು ಪ್ರಯತ್ನಿಸಲಾಗುವುದು. 


¥ 


\ 


ಸಂಖ್ಯೆ: ನಅಇ 29 ಎಲ್‌ಸಿಕ್ಯೂ 2021' 


AL A400 
(ಎನ್‌. ನಾಗರಾ ಆಬ್‌ 


ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ಉದ್ಯಮಗಳ ಸಚಿವರು. 


ಘಟಕಗಳು” ಗುರಿ | ಕ್‌ ಾಧಥನೆ ETE ” ಅನುಷ್ಠಾನದ ಪವರ 
ರ್‌ A ್‌ ನಾಣೆಮೆಂಗಲಿ' ಪುರಸಭೆ Kd ನಾ WEE Ka 
| ವೈಯ 3 ಪೈಯತ್ತಿಕ' ತಾವಯಗ [STN ಹೊಂದಿದ್ದು” ನಡ” 
ಶೌಚಾಲಯಗಳ ಶೌಬಾಲಹಯಗಳನ್ನು ನಿರ್ಮಾಣ ಮಾಡಲಾಗಿರುತ್ತದೆ 
| ನಿರ್ಮಾಣ " ‘ 
| ಘನತ್ಯಾಜ್ಯ ವಸ್ತು] 21 ಸವಿರ್‌ ಕಾಮಗಾರಿ] 21 `ಸಿಶಿಲ್‌ ಕಾಮಗಾರಿಗಳು? ಪ ಘನತ್ಯಾಜ್ಯ ಖ್ಯ ವಸ್ತು ಸರ್ವಹಣಿಣಿ ಸಂಬಂಧಸಿದಂತೆ EXK 
| ನಿರ್ವಹಣಿ 5 ವಾಹನ ಪೂರ್ಣಗೊಳ್ಳುವ ಹಂತದಟ್ಣರುತ್ತದೆ | ಯೋಜನಾ ವರದಿಯನ್ನು ಸಿದ್ದಪಡಿಸಿ, ಟೆಂಡರ್‌ ಕರದಿ 
' ಯಂತ್ರೋಪಕರಣಗಳ | ಹಾಫೆಯೇ 4 ವಾಹನ | ೭1 ಸಿವಿಲ್‌ ಅಾಮಗಾರಿಗಳನ್ನು ಮತ್ತು 5 ವಾಹನ 
ಖರೀದಿ ಕಾಮಗಾರಿ | ಯಂತ್ರೋಬಕರಣಗಳನ್ನು ಬರೀದಿ | ಯಂತ್ರೊ ಆಪಕರಣಗಳಿ ಕಾಮಗಾರಿಗಳನ್ನು 
ಮಾಡಬಾಗಿದ್ದು. ಉಳಕೆ | ಕೈಗೆತ್ತಿನೊಳ್ಳೆಲಾಗಿದದ್ದು. 21 ಪಿವಿಲ್‌ ಕಾಮಗಾರಿಗಳು 
ಯಂಕ್ರೋಟಕರಣವಷನ್ನು | ಖೂಣ£ ಗೊಳ್ಳುವ ಹಂತದಲ್ಲವೆ ಮತ್ತು 4 ವಾಹನ ಖರೀದಿ 
| ಖರೀದಿಸಲು ಕಾಯ್ಯದೇಪ | ಮಾಡಲಾಗಿದ್ದು. 1  ವಾಕನ ಖರೀದಿ 'ಪಕಿಯೆ 
ನೀೀಡಲಾಗಿರುಲ್ಪದೆ. | ಖಾಕಿಯಭ್ಲಿರುತ್ತದೆ. 


ನಿಷ ಹುಡಿಯ 
ಜಲಯ ್ರಮೆಗೆಳೆಮ 


ಬದ್ಣೆ ಅಗಿಪ್ರ ಮುಡಿಸುವ 
ಗ. ಪೌರಕಾರ್ಮಿಕರ ಕಾಯೇ ಗಾರಗಳು. 
ಇದ ಗೋಡೆ ಬರಹ.ಪ್ಲಾಸ್ಟಿಕ್‌ ನಿಷೇಧ ಕುರಿತು ಅರಿವು 
ಗಂಡಿಸುವು ಮುಂಶಚಾದ ಕಾರ್ಯಕ್ರಮೌಗಳನ್ನು 


/ 
I 


ಅನುಷ್ಠಾನದ ಕಾಲಮಿತಿ 


ನಾಗಮಂಗೆ ಗಲ ಪುರಸಭೆ 


ಾರ್ಟಿ'ನ೦28್‌ 


2 ಔರ್‌ ಜಂಬುಗಾರಿಗೆಳು [2 


ನಿವ್ವ೯ಹಣಿ 5 ವಾಪಸ ಖೂಣಲಗೊಚ್ಬುಖ ಪಂಪದಣ್ಣರುಪ್ಪದೆ 
! ಯಂತ್ರೋಪಕರಣಗಳ | ಕಾಯಲ 4 ಖಾತಸನ 
ಖರಿೀದಿ ಕಾಮಗಾರಿ ಯಂತ್ರೋಪಕರಣಗಳನ್ನು ಉರೀಟುಿ 
ಮಾಡಲಾಗಿದ್ದು. ಉನಿ 
ಳರಃಟ್‌ನ್ಸು 
3 
ಖರೀದಿಸಲು [NST 


\ ್ಯ 
} | ಸೀಡಲಾಗಿರುತ್ತದೆ. 


Annoxwe pM 


PROGRESS OF WORKS UNDER SFC UNTIED 


೧ಪ49=08-09:2021 


Rs. in Lakhs 


3 


Name Of the { ULB 
Town } Type 


ಶಲ 


Name 


ಸ್‌: 
[i 


SubSchome ?° Grants 


ction Plan yot 
lo be approved 


Under Tender 


Works Started Process 


Amount 


Tender to be invited 


Grants 
Released 


! Expendtture 


Against 
Afflocotion 


% Utilizatlon : 


% Utillzaton 
Against 
Release 


94.99 
belli 27.15 
- 
000; 
Mandya § - 
| 8622 | 8622 
PS SN ; sla 
{ Nagamarngala ; 78.23 i 78.23 
| 779 
+ J 
} | 59.22 H 
DET Wm ವಾ್‌ Ek ಾ ಬಾ 
H H i H ; K : 
| | | | | p ; j i % Utilization ! %Utlilzation 
District Narne 0 the ULB ; SubScheme | Grants jToual no. Approved Action Under Tender ; Tender to be Invited Grants ; Expenditure Against Against 
Town Type Name { Allocation H Plan Process { Roleased « { Atocation Reteose 


Neof 


} H works § Amount works lh Amount | } 
pee . _ . _ : 
| | 2019-20 io |0| 0 | 12 12 [i 2 | iw | 100 
| f | fl —— 7 (a : + 
| oe fT} 20202. 5 2 jo | [as | ss 25 | 1 | 5 | 
| y | l + ee 1 ~ 
| j 2021.22 25 0 0 0 | 0 |25 | o 0 0 | a 
Mandys _ - 7] 
21920 | 1 1 0 0 | 0 | | 16 1 00 | 10 
| Nagemangala | ™Mc | 20202 | 5 2 py 0 0 5 | 28 | 1 50 L_ 50 
[ 2222 |: 25 1 [) 0 0 25 | 0 | 0 0 J 0 
| | Toul 43 8 0 1 25 43 33 5 7874 | 7674 


